ನಿಸಿಯನಗರ ಕಾಲದಲ್ಲಿ ದಕ್ಷಿಣ ಕನ್ನಡದ ವ್ಯನಸಾಯಿಕ 


ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 
ವಿಜಯನಗರ ಕಾಲದಲ್ಲಿ ಪ್ರಚಲಿತವಿದ್ದ ವಿವಿಧೆ ಆರುವಾರ 


ಪದ್ದತಿಗಳ ಅಧ್ಯಯನವೇ ಈ ಹ ಪ್ರಬಂಧದ ಮುಖ್ಯ 
ಟ್ರ ಥಿ 
ಉದ್ದೇಶ. ಈ ಪ್ರಬಂಧ ರಚನೆಗೆ "ಪ್ರಮು ಆಧಾರ 


ಶಾಸನಗಳು. 


ವಿಜಯೆನಗರ ಕಾಲದ ಶಾಸನಗಳಲ್ಲಿ ಹೆಣದ ಅನ 
ಶ್ಯಕತೆಯನ್ನು ಪೂರೈಸುವುದಕ್ಕಾಗಿ ಅನೇಕ ರೀತಿಯ 
ಆರುವಾರ ಪದ್ಧ ತಿಯ ಅಡವು ವಿಧಾನಗಳನ್ನು ಕಾಣ 
ಬಹುದು. ವಿಜಯನಗರ ಕಾಲದ ಶಾಸನಗಳಲ್ಲಿ ಹಲವು 
ಬಾರಿ ಉಲ್ಲೇಖಿಸಲ್ಪಟ್ಟಿರುವುದರಿಂದ ಅವುಗಳು ಬಹ 
ಳಷ್ಟು ಪ್ರಚಾರ ಸಡೆದಿದ್ದ ವೆಂದು ನಿಶ್ಚ ಯಿಸಬಹುದು. 
ಚರಸ್‌ ಶಾಸನಗಳಲ್ಲಿ ಕಾರಕ ನನ್ನ ಪ್ರಸಿದ್ಧಿಂ ಯಾದ 
ಭೂ ಅಡವು ಪ ಪದ್ಧತಿಯಾಗಿದೆ. ಕೆಚ್ಛೆಲ್‌ ಅವರ “ಪ್ರಕಾರ 
“ಸ್ವಾಧೀನದೊಂದಿಗೆ ಮಾಡುವ ಭೂ ಅಡವು ಕ್ರಮ 
ಆರುವಾರ ಎಂದೆನಿಸಿಕೊಳ್ಳುತ್ತದೆ”! 
“ಭೂಮಿಯನ್ನು ಪರಭಾರೆ. ಮಾಡುವುದರೊಂದಿಗೆ 
ಮಾಡುವ ಭೂಅಡವು ಕ್ರಮ- ಅನುಭವದ ಹಕ್ಕಿನೊಂದಿಗೆ 


1 Kittil: 
1968) p. 168 


ಆರುವಾರವನ್ನು 


— ಬಿ. ಜಗೆದೀಶ ಶೆಟ್ಟಿ 


ಅಡವು”: ಎಂದೂ ವಿವರಿಸಲಾಗಿದೆ. ಮದ್ರಾಸ್‌ ಡಿಸ್ಟ್ರಿಕ್ಟ್‌ 
ಮ್ಯಾನುವಲ್‌ ಆರುವಾರವನ್ನು ಸ್ಪ ಷ್ಟ ಜಾ ವಿವರಿಸುತ್ತಾ 
“ಸ್ವಾಧೀನತೆಯೊಂದಿಗಿನ mp ಆರುವಾರನೆಂದು 


ಕರೆಯಲ್ಪಡುವುದು”: ಎಂದಿದೆ. 


ಹೀಗೆ ಆರುವಾರವನ್ನು ಒಂದು ಭೂಅಡವು ' 


ಸ್ರಮವಾಗಿ ಈ ಕೆಳಗಿನಂತೆ ವಿವರಿಸಬಹುದು. ಹಣವನ್ನು 


ಸ್ವೀಕರಿಸಿದ ನಂತರ ಹಣ ಕೊಟ್ಟವನಿಗೆ ಭೂಮಿಯನ್ನು 
ಹಸ್ತಾಂತರಿಸಿ ಮಾಡುವ ಭೂಅಡವು ಕ್ರಮವನ್ನು 
ಆರುವಾರವೆನ್ನ ಬಹುದು. ಈ ರೀತಿಯ ಅಡವು ಪದ್ಧತಿ 
ಯಲ್ಲಿ ಕೊಟ್ಟ ಹಣಕ್ಕೆ ಪೂರ್ಣ ಜವಾಬ್ದಾರಿ ಇದ್ದೆ 
ಏಕೆಂದರೆ ಹಣಕ್ಕೆ ಭದ್ರತೆ ನೀಡಿದ ಭೂಮಿ ಹಣ 
ಇಟ್ಟಿವನಿಗೆ ಹಸ್ತಾಂತರಿಸಲ್ಪಡುತ್ತದೆ. ಮಾತ್ರವಲ್ಲ, 
ಅವನೇ ಅದನ್ನು ಅನುಭವಿಸಿಕೊಂಡು ಬರುತ್ತಾನೆ 
ಆದುದರಿಂದ ಆರುವಾರ ಒಂದು ಭೂಅಡವು ಕ್ರಮ 
ಎಂಬ ಅಂಶ ಶಾಸನಗಳಲ್ಲಿ ನಿವರಿಸಲ್ಪಟ್ಟಿ ರುವುದರಿಂದ. 
ಆರುವಾರ ಎಂದರೆ ತೆರಿಗೆ ಎಂಬ ವಾದವನ್ನು ಒಪ್ಪುವುದು 
ಕಷ್ಟವಾಗುತ್ತದೆ.* 


Kannada English Dictionary Revised and Enlarged Edition vol 1 (Madras 


2 Rao Narasinga Ullal: 4 Kissamwar glossary of Kannadajwords. (Delli 1985) P- 49 


3 Sturroek J.: 
೫. 130 


Madras District Mannuals South kanara Vol. 8 (Madras 1894) 


4 RameshK.V.: 4 History of south Kanara (Dharwar 1970) P. 279 


ಇತಿಹಾಸ ದರ್ಶನ 


ಕುಂದಾಪುರ ತಾಲೂಕು ಬಸ್ರೂರಿನ ಒಂದು 
ಶಾಸನ ಮನೆಯ ಜಾಗ, ಮರಗಳು, 9 ನಾಗಂಡುಗ 
ಮೂಡೆ ಜಾಗ ಮರ್ತು ಅವುಗಳ ಉತ್ಪತ್ತಿ ಸೇರಿ 100 
ವರಹ ಗದ್ಯಾಣಗಳೆನ್ನು ಪಡೆದು ಅಡವು ಮಾಡಿದ 
ವಿಷಯನನ್ನು ತಿಳಿಸುತ್ತಜಿ5 ಮೇಲಿನ ಶಾಸನದಲ್ಲಿ ಹಣ 
ಪಡೆದುಕೊಂಡವನು. ಹಣ ಕೊಟ್ಟಿ ವನಿಗೆ ಭೂಮಿ 
ಯೊಂದಿಗೆ ಅದಕ್ಕೆ ಸಂಬಂಧಿಸಿದ ನಲ್ಲಾ ಸೌಕರ್ಯ 
ಗಳನ್ನು ಹಸ್ತಾಂತರಿಸಿದುದನ್ನು ತಿಳಿಸುತ್ತದೆ. ಈ ರೀತಿ 
ಮಾಡಿದುದರಿಂದ ಭೂಮಿ ಪಡೆದುಕೊಂಡವನಿಗೆ ಅದರ 
ಪ್ರಯೋಜನವನ್ನು ಸಂಪೂರ್ಣವಾಗಿ 
ಸಹಾಯವಾದಂತಾಯಿತು. 


ಪಡೆಯಲು 


ಬಸ್ರೂರಿನ ಕ್ರಿ.ಶಕ 1524ರ ಶಾಸನ ಆರುವಾರ 
ಸಾಲವಾಗಿ ಕೊಟ್ಟ 100 ಗದ್ಯಾಣ ಹಣಕ್ಕೆ 10 ಮೂಡೆ 
ಅಕ್ಕಿಯನ್ನು ಬಡ್ಡಿ ಯಾಗಿ ತೆಗೆದುಕೊಂಡ ನಿಷಯೆವನ್ನು 
ತಿಳಿಸುತ್ತದೆ." ಮೇಲೆ ಹೇಳಿದೆ ಶಾಸನದಿಂದ ಹಾಗೂ 
ಇತರ ಶಾಸನಗಳಿಂದ ನಮಗೆ ತಿಳಿಯುವುದೇನೆಂದರೆ, 
ಸಾಮಾನ್ಯವಾಗಿ ಆರುವಾರ ಸಾಲಕ್ಕೆ ನಿಗದಿಸಡಿಸುತ್ತಿದ್ದ 
ಬಡ್ಡಿಯ ದರ ಶೇಕಡಾ 10. ಇಲ್ಲಿನ ಒಂದು ವಿಶೇಷತೆ 


ಯೆಂದರೆ ಹಲವಾರು ಶಾಸನಗಳು ಆರುವಾರದ ಬಗ್ಗೆ 


ತಿಳಿಸಿದರೂ ಸಹ, ಒಂದು ಮೂಡೆ ಭೂಮಿಯ ಮೇಲೆ 
ಸಾಮಾನ್ಯವಾಗಿ ಎಷ್ಟು ಹಣವನ್ನು ಸಾಲವಾಗಿ ನೀಡು 
ತ್ತಿದ್ದರು. ಎಂದು ನಿರ್ದಿಷ್ಟವಾಗಿ ಹೇಳುವುದು ಕಷ್ಟ. 
ಅಂದರೆ ಸಾಲದ ಮೊತ್ತೆನನ್ನು ನಿಗದಿನಡಿಸುವಲ್ಲಿ, 
ಹಲವಾರು ನಿಷಯಗಳನ್ನು ಗಮನಕ್ಕೆ ತೆಗೆದುಕೊಳ್ಳು 
ತ್ತಿದ್ದರು. ಭೂಮಿಯ ಫಲವತ್ತತೆ, ನೀರಿನ ಸೌಕರ್ಯ, 


5 511 vol IX: Pt 11: No. 517 
6 Bid 

7 Ibid 

8 Ibid No. 446 

9 74೫0. 460 


Jaian Mutt Mudabidre) 


11 8.1.1. vol IX pt IF: Nos 470; 471 


12 Abid No: 512 
13 Abid 


೧೨೮ 


ಭೂಮಿಯಲ್ಲಿ ಒತ್ತೆ ಇಟ್ಟುಕೊಂಡವನಿಗೆ ಇರುವ ಆಸಕ್ತಿ 
ಹಾಗೂ ಇತರ ನಿಷಯಗಳು ಹೆಚ್ಚಾಗಿ ಸಾಲದ ಮೊತ್ತ 
ನಿಗದಿಪಡಿಸುವಲ್ಲಿ ಗಮನಕ್ಕೆ ತೆಗೆದುಕೊಳ್ಳುವ ವಿಷಯ 
ಗಳು. ಅಂತೆಯೇ ಎಲ್ಲಾ ವರ್ಗದ ಭೂಮಿಯನ್ನು 
ಸಾಲಕ್ಕೆ ಒಳೆಪಡಿಸುತ್ತಿದ್ದರು. ತೋಟವನ್ನು ಕೂಡಾ 
ಆರುವಾರಕ್ಕೊಳನಡಿಸುತ್ತಿದ್ದರು.? 


ನಮಗೆ ಲಭ್ಯವಿರುವ ಧಾರಗಳು ಈ ರೀತಿಯ 
ಅಡವು ಮಾಡುವಾಗ ತಯಾರಿಸುವ ಕಾಗದ ಪತ್ರಗಳ 
ಬಗ್ಗೆಯೂ ಹೇಳುತ್ತವೆ. ಹೀಗೆ ತಯಾರಿಸುವ ಕಾಗದ 
ಪತ್ರಕ “ಆರುವಾರ ಪತ್ರ' ಎಂದು ಹೆಸರು ಆರು 
ವಾರಕ್ಕೆ ಸಂಬಂಧಿಸಿದ ಎಲ್ಲಾ ನಿಯಮಗಳನ್ನು ಅಲ್ಲಿ 
ವಿವರವಾಗಿ ನಮೂದಿಸುವ ಕ್ರಮವಿತ್ತು. ಒಂದು 


`' ಶಾಸನ ಆರುವಾರ ಮಾಡುವುದಕ್ಕೆ ಸಂಬಂಧಿಸಿದ ಕಾರಣ 


ವನ್ನು ಹಾಗೂ ಇತರ ವಿಷಯಗಳನ್ನು ತಿಳಿಸುತ್ತದೆ. 


ಆರುವಾರ ವ್ಯವಹಾರದಲ್ಲಿ ವ್ಯಕ್ತಿಗಳು ಮಾತ್ರವಲ್ಲ, 


ಸಂಸೆ ಗಳು ಸಹ ಪ ೨ ಚ 
ಸಂಸ್ಥೆಗಳು ಸಹ ಪಾಲುಗೊಳ್ಳುತ್ತಿದ್ದವು ಹಾಗೂ ಹಣ 


. ವನ್ನು ಸಾಲವಾಗಿ ನೀಡುತ್ತಿದ್ದವು." 


ಆರುವಾರದಲ್ಲಿ ಹಲವು ವಿಧಗಳಿವೆ. ಅವುಗಳು 
ಯಾವುವೆಂದರೆ ಅರ್ಧಾರುವಾರ,್ಯ!1 ಅಂತರಾರುವಾರ!? 
ಮತ್ತು ಬಿಡಾರುವಾರ.'3 ಸರೀ ಸೂಚಿಸುವಂತೆ 
ಅರ್ಧಾರುವಾರು ಎಂದರೆ ಅರ್ಧ ಆರುವಾರ. ಆದರೆ 
ಈಗ ನಮಗೆ ಲಭ್ಯವಿರುವ ಆಧಾರಗಳ ಸಹಾಯದಿಂದ, 
ಅರ್ಧಾರುವಾರಕ್ಕೆ ಸಂಬಂಧಿಸಿದ ರೀತಿ, ನಿಯಮಗಳನ್ನು 


Mudabidre Copper Plate Inscripition (In the Possession of Swamije of 


ಇತಿಹಾಸ ದರ್ಶನ 


ವಿವರವಾಗಿ ಹೇಳುವುದು ಕಷ್ಟ. ಅದನ್ನು ನಾವು ಹೇಗೆ 
ನಿವರಿಸಬಹುದೆಂದರ್ಕೆ, ಭೂಮಿಯ ಭದ್ರತೆಯ ಮೇಲೆ 
ಆರುವಾರವಾಗಿ ಸಾಲತೆಗೆದುಕೊಂಡವ, ಆರುವಾರ: 
ಮಾಡಿದ ಎಲ್ಲಾ ಭೂಮಿಯನ್ನು ಪರಭಾರೆ ಮಾಡದೆ 
ಅದರಲ್ಲಿ ಒಂದು ಭಾಗವನ್ನು ಮಾತ್ರ ತೆಗೆದುಕೊಂಡ 
ಹಣದೆ ಬಡ್ಡಿಗಾಗಿ ಸರಭಾರೆ ಮಾಡಿದರೆ ಹಾಗೂ ಉಳಿದ 
ಭಾಗ ಭದ್ರತೆ ಆಗಿದ್ದರೆ ಅದು ಅರ್ಧಾರುವಾರ ಎನಿಸಿ 
ಕೊಳ್ಳುವುದು. 


ಅಂತರಾರುವಾರ ಎಂದರೆ “ಆರುವಾರ ಪದ್ದತಿ 
ಯಂತೆ ಸಾಲ ತೆಗೆದುಕೊಂಡ ನಂತರ, ಇನ್ನೂ ಹೆಚ್ಚಿನ 
ಹಣ ಬೇಕಿದ್ದಲ್ಲಿ ಆಗ ಅಂತರಾರುವಾರ ಪದ್ಧತಿಯಂತೆ ಹಣ 
ತೆಗೆದುಕೊಳ್ಳ ಬಹುದು.?1* ಶಾಸನಗಳನ್ನು ಕೂಲಂಕಷ 
ವಾಗಿ ಪರಿಶೀಲಿಸಿದಲ್ಲಿ ಅಂತರಾರುವಾರವೆಂದಲ್ಲಿ ದ್ವಿತೀಯ 


ಬಾರಿಗೆ ಆರುವಾರಕ್ಕೊಳಪಡಿಸುವುದಲ್ಲ. ಬದಲಾಗಿ 
ಭೂಮಿಯನ್ನು ಅನುಭವಿಸುವ ಹಕ್ಕನ್ನು ಇನ್ನೊ ಬ್ದ ಸಿಗೆ 


ಹೆಸ್ತಾಂತರಿಸುವುದು (ಅಂದರೆ ಯಾವನು ಹೆಣವನ್ನು 
ನೀಡುತ್ತಾನೋ ಅವನಿಗೆ) ಎಂಬ ವಿಷಯ ಸ್ಪಷ್ಟವಾಗು 
ವುದು. ಇಲ್ಲಿ ಮೂಲ ಹಕ್ಕು ಮೂಲ ಅನುಭವದಾರನ 
ಹತ್ತಿರ ಇರುತ್ತದೆ.!5 


ಆರುವಾರದಲ್ಲಿ ಇನ್ನೊಂದು ವಿಧ ಬಿಡಾರುವಾರ. 
ಇದುವರೆಗಿನ ಅಭಿಪ್ರಾಯ ಎಂದರೆ *ಬಿಡು' ಬೀಳು 
ಭೂಮಿ ಅಥವಾ ಬೇಸಾಯ ಮಾಡದಿ ಬಿಟ್ಟಿರುವ 
ಭೂಮಿ ಎಂದರ್ಥ. ಬಿಡಾರುವಾರವೆಂದರೆ ಜೀಸಾಯ 
ರೋಗ್ಯವಾದ, ಆದರೆ ಬೇಸಾಯ ಮಾಡದೆ ಆರುವಾರ 
ವಾಗಿ ಬಿಟ್ಟಿ ಭೂಮಿಯ ಮೇಲೆ ವಿಧಿಸುವ ತೆರಿಗೆ.16 


ಆದರೆ ಅದು ಒಪ್ಪತಕ್ಕ ವಾದವಲ್ಲ. ಅದು ಬೇಸಾಯ 
ಮಾಡದ ಭೂಮಿಯ ಮೇಲೆ ವಿಧಿಸುವ ತೆರಿಗೆ ಅಲ್ಲ. 
ಶಾಸನಗಳಲ್ಲಿ ಕಂಡುಬರುವ *ಬಿಡಾರುವಾರವಾಗಿ ಬಿಟ್ಟು 
ಕಡಂಗೊಂಡೆ'!? ಮತ್ತು "ಯಿ ಬಾಳ ಬಿಡಾರುವಾರವಾಗಿ 
ಬಿಟ್ಟು ಕಡೆಂಗೊಂಡೆದು ಡೊಡ್ಡ ವರಹ 2818 
ಮುಂತಾದ ವಿವರಗಳು ಬಿಡಾರುವಾರನೆಂದರೆ ಒಂದು 
ಅಡವು ಕ್ರಮ ಎಂಬ ಅಂಶವನ್ನು ಸ್ಪಷ್ಟಪಡಿಸುತ್ತವೆ. 
ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನೆಂದರೆ, ಬಿಡಾರು 
ವಾರದಲ್ಲಿ ಹಣವನ್ನು ಸಾಲವಾಗಿ ನೀಡಿ ಭೂಮಿಯನ್ನು 
ವಶಕ್ಕೆ ತೆಗೆದುಕೊಂಡ ವ್ಯಕ್ತಿ ಸ್ವಲ್ಪ ಸಮಯದ ನಂತರ 
ಭೂಮಿಯನ್ನು ಹಿಂದಕ್ಟೆ ಕೊಡಬೇಕು. ಭೂಮಿಯ 
ಮೂಲ ವಾರಸುದಾರ, ತಾನು ಕೆಗೆದುಕೊಂಡ ಹಣಕ್ಕಿಂತ 
ಮೂರು ಪಾಲು ನೀಡಿ ಭೂಮಿಯನ್ನು ವಾಪಾಸು ನಡೆ 
ಯುವ ಅವಕಾಶ ಬಿಡಾರುವಾರದಲ್ಲಿ ಇದೆ. ಅಂದರೆ 
ಬಿಡಾರುವಾರದಲ್ಲಿಯೂ ಭೂಮಿ ಪರಬಾರೆ ಮಾಡ 
ಬೇಕಾಗುತ್ತದೆ. ಅಲ್ಲಜಿ ಭೂಮಿಯೊಂದಿಗೆ ಅದಕ್ಕೆ 
ಸಂಬಂಧಿಸಿದ ಎಲ್ಲಾ ಸೌಕರ್ಯಗಳನ್ನು ಸಹ ಪರಬಾರೆ 
ಮಾಡುವ ಕ್ರಮವಿತ್ತು.20 ಬಿಡಾರುವಾರವನ್ನು ಸಹ 
ಉತ್ತಮ ನೀತಿಯಲ್ಲಿ ದಾಖಲೆ ಮಾಡಿದ ಬಗ್ಗೆ ಹಾಗೂ 
ಬಿಡಾರುವಾರ ಪತ್ರವನ್ನು ವ್ಯವಸ್ಥೆ ಮಾಡುವ ಬಗ್ಗೆ 


ನಮಗೆ ಆಧಾರಗಳು ಸಿಗುತ್ತವೆ.21 


ಇಲ್ಲಿ ಹೆಚ್ಚು ಗಮನಿಸಬೇಕಾದ ಅಂಶವೆಂದರೆ 
ಕನ್ನಡ ಜಿಲ್ಲೆಯ ಉತ್ತರ ಭಾಗದಲ್ಲಿ ಆರುವಾರಕೆ 
ಲ್ಲೇ ೀಖಗಳು, ಜಿಲ್ಲೆ ಯ ದಕ್ಷಿಣ ಭಾಗದಲ್ಲಿ 
ಮೂಡಬಿದರೆಯ ! ಶಾಸನಗಳಲ್ಲಿ ಆರುವಾರ 


ಹಾಗೂ ಅದರ ವಿವಿಧ ವಿಧಗಳ ಬಗ್ಗೆ ಅನೇಕ ಉಪ 


1.3 


14 Bhat Gururaja P. Studies in Tuluva History and Culture (Kallianpur 1975) p. 203 


15 S.IL.L. vol IX pt 11 No. 525 


16 Ramesh K.V. AHOSK (Dharwar 1970) p. 279 


17 SI vol VI[{ No. 368 
18 511 vol IX pt 11 No: 517 
19 811 vol VI! No. 390 
20 Ibid No 355 
°21 SII vol IX Pt 11 No. 655 


ಇತಿಹಾಸ ದರ್ಶನ [17] 


೧೨೯ 


ಹರಣೆಗಳು ಸಿಗುತ್ತವೆ.ಜ.. ಮೂಡಬಿದರೆ ಪ್ರದೇಶದ ಇನ್ನೊ ೦ದು ವಿಷಯವೆಂದರೆ ತುಂಬಾ ಹಣವಿದ್ದ ವರತ 
ಹೆಚ್ಚಿನೆ ಶಾಸನಗಳು ಹಣ ಸಾಲ ಪಡೆಯಲು ಕಾರಣ ದೊಡ್ಡ. ದೊಡ್ಡ ಭೂಮಾಲಿಕರಾಗುವುದು ಇದರಿಂದ 
ವನ್ನು ತಿಳಿಸುತ್ತಾ ಮದುವೆಗಾಗಿ ಹಣ ಸಾಲ ಪಡೆದು ಸಾಧ್ಯ; ವಾಯಿತು, ಇದು ಸಮಾಜದಲ್ಲಿ ಅವರ ಸ್ಥಾನ 
ಕೊಂಡ ವಿಷಯವನ್ನು ತಿಳಿಸುತ್ತವೆ.23 ಪಥವನ್ನು ಹೆಚ್ಚಿಸಿತು. ಈ ಒಂದು ಅಡವು ಪದ್ಧತಿ 

ಆರುವಾರ ಅಡವು ಸನ್ಮತಿ ಭೂ ಸಂಭಾರಿಗೆ ಸ್ಹದ ೬ ಚ 
ಒಂದು ಕಾರಣವಾಗಿತ್ತು. ಅದೇ ರೀತಿಯಲ್ಲಿ ತಾತ್ಕಾಲಿಕ ವಾಯಿತು. ಒಟ್ಟಿನಲ್ಲಿ ಆರುವಾರ ಪದ ತಿ ಪ 
ಭೂ ಒಡೆತನವು ಭೂ ಉತ್ಪತ್ತಿಯ ಮೇಲೆ ಪ್ರಭಾವ ಜನರ ಸ್ಥಾನಮಾನ ನೂ ಉತ್ಪತ್ತಿ ಮತ್ತು 
ಬೀರಿತು. ಅಂದರೆ ಸ್ವಲ್ಪ ಸಮಯದ ಮಟ್ಟಿಗೆ ಭೂಮಿಯ ನ್ಯು ನ್ಯನಸ್ಥ bps ES 
ಒಡೆತನವನ್ನು ಪಡೆದ ವ್ಯಕ್ತಿಗಳು ಅದರ ಅಭಿವೃದ್ಧಿಯಲ್ಲಿ Bids. ಈ ಚಿ ಲ ಣಿ 
ಯಾವ ಆಸಕ್ತಿಯನ್ನೂ ತೋರಿಸುವ ಸಾಧ್ಯತೆ ಇರಲಿಲ್ಲ. ಭ್ರ 


22 Mudabidre copper plate Inscription No. 7. dated 1389 A. D (In the possession 
of Swamiji of Jaina Mutt, Mudabidre) 


23 (i) Mudabidre Inscription No. 3 | 
(ii) Copper plate Inscriptions of Lalitha Devi, Karnataka Bharati Samputa 17; 


Sanclike 3. January 1985, 
* ಈ ಪ್ರಬಂಧ ತಯಾರಿಯಲ್ಲಿ ಸಹಕರಿಸಿದ ಡಾ| ಬಿ, ವಸಂತಶೆಟ್ಟಿ ಪ್ರಾಂಶುಪಾಲರು ಎಸ್‌, ಎಂಎಸ್‌, ಕಾಲೇಜು, ಬ್ರ ಹ್ಮಾನರ್ಮ 
ದ.ಕ, ಅವರಿಗೆ 1 ೈತಜ್ಞತೆಗಳ್ಳು 


೧೩೦ ಇತಿಹಾಸ ದರ್ಶಣ 


